ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯ 


ಕರ್ನಾಟಕ ವಿಧಾನ ಪರಿಷತ್ತು 
531 


[7 
ವಿಧಾನ ಪರಿಷತ್‌ ಸದಸ್ಯರ ಹೆಸರು ಶ್ರೀ ರಘುನಾಥ್‌ ರಾವ್‌ ಮಲ್ಯಾಪೂರೆ 
' (ವಿಧಾನಸಭಾ ಕ್ಷೇತ್ರದಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ 16.09.2021 | 
ಉತ್ತರಿಸುವ ಸಚಿವರು ಮಾನ್ಯ ಜಲಸಂಪನ್ಮೂಲ ಸಚಿವರು 


ಉತ್ತರ ' 
py) 


ಬೀದರ್‌ ಜಿಲ್ಲೆಯ`ಮಾಂಜ್ರಾ 
ಸರಣಿ ಬ್ಯಾರೇಜ್‌ಗಳಲ್ಲಿನ 
ಗೇಟ್‌ ಸಮಸ್ಯೆಯಾಗಿ ನೀರು 
ನಿಲ್ಲದಿರುವುದರ ಬಗ್ಗೆ 
ತನಿಖೆಗೆ ಹೈಕೋರ್ಟ್‌ 
ಆದೇಶಿಸಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಹಾಗಿದ್ದಲ್ಲಿ, ಅದರ ಸ್ಪಷ್ಟ 
ಮಾಹಿತಿ ಒದಗಿಸುವುದು. . 


ಹದ 
* ಬೀದರ್‌ ಜಿಲ್ಲೆಯ ಮಾಂಜ್ರಾ ಸರಣಿ ಬ್ಯಾರೇಜ್‌ಗಳಲ್ಲಿ ಗೇಟ್‌ ಸಮಸ್ಯೆಯಾಗಿ 'ನೀರು 
ನಿಲ್ಲದಿರುವುದರ ಬಗ್ಗೆ ಸಾಮಾಜಿಕ ಕಾರ್ಯಕರ್ತರಾದ ಶ್ರೀ ಗುರುನಾಥ ವಡ್ಗೆಯವರು ತನಿಖೆ 
ನಡೆಸಲು ಕೋರಿ ದಿನಾಂಕ: 08.03.2019 ರಂದು ಹೈಕೋರ್ಟ್‌ನಲ್ಲಿ WP No.15937/2019 
ದಾಖಲಿಸಿದ್ದು, ಕೃಷ್ಣಾ ಭಾಗ್ಯ ಜಲ ನಿಗಮದ ಅಧಿಕಾರಿಗಳು ಸಲ್ಲಿಸಿರುವ ಪರಿವೀಕ್ಷಣಾ 
ವರದಿಯನ್ನು ಪರಿಶೀಲಿಸಿ, ಸದರಿ ಪ್ರಕರಣವನ್ನು ನ್ಯಾಯಾಲಯವು ವಜಾಗೊಳಿಸಿರುತ್ತದೆ. 
* 04 ಬ್ಯಾರೇಜುಗಳಲ್ಲಿ 2016ರ ಸಾಲಿನಲ್ಲಿ ಸೆಪ್ಟೆಂಬರ್‌ ಹಾಗೂ ಅಕ್ಟೋಬರ್‌ ತಿಂಗಳಲ್ಲಿ ಮಾಂಜ್ರಾ 
ನದಿಯಲ್ಲಿ ಬೃಹತ್‌ ಪ್ರಮಾಣದ ಅಂದರೆ ಹೆಚ್‌.ಎಫ್‌.ಎಲ್‌(ರ೯.!) ಗಿಂತ 100 ಮೀ ರಿಂದ 
4.60 ಮೀ. ಎತ್ತರಕ್ಕೆ ಬಂದ ಪ್ರವಾಹದಿಂದ ಕೆಲವು ಗೇಟುಗಳು ಹಾನಿಗೊಳಗಾಗಿದ್ದು, 
ಅವುಗಳನ್ನು ಮೂಲ ಗುತ್ತಿಗೆದಾರರಿಂದ ನಿಗಮಕ್ಕೆ ಹೆಚ್ಚನ ಆರ್ಥಿಕ ಹೊರೆ ಆಗದಂತೆ 
ದುರಸ್ತಿಗೊಳಿಸಿ, 2017ನೇ ಸಾಲಿನಲ್ಲಿ ಗೇಟುಗಳನ್ನು ಸಮರ್ಪಕವಾಗಿ ಅಳವಡಿಸಿ, ನೀರು ಶೇಖರಣೆ 


ಮಾಡಲಾಗಿರುತ್ತದೆ. 
4 ಬ್ಯಾಕೌಜಗಳ`ನಿರ್ಮಾಣಕ್ಕಿ 7 ಬೀದರ್‌`ಜಿಕ್ಲೆಯಡಿ`ಗೋದಾವರಇಣೆಷೆಯ`ಮಾಂಜ್ರಾ ನದಿ ಪಾತ್ರದಡಔ ಕೃಷ್ಣಾ ಭಾಗ್ಯ `ಜಲ ನಿಗಮದ 


ಖರ್ಚು ಮಾಡಲಾಗಿರುವ 
ಹಣವೆಷ್ಟು ಮತ್ತು ಯಾವ 
ವರ್ಷದಲ್ಲಿ ಬ್ಯಾರೇಜ್‌ಗಳನ್ನು 
ನಿರ್ಮಾಣ ಮಾಡಲಾಗಿದೆ: 
(ಗುತ್ತಿಗೆದಾರರುಗಳ 
ಸಂಪೂರ್ಣ 
ನೀಡುವುದು). 


ಮಾಹಿತಿ 


ವತಿಯಿಂದ ಈ ಕೆಳಕಂಡ 4 ಸರಣಿ ಬ್ರಿಡ್ಜ್‌ ಕಂ ಬ್ಯಾರೇಜ್‌ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು 
ಪೂರ್ಣಗೊಳಿಸಲಾಗಿದೆ. ವಿವರಗಳು ಈ ಕೆಳಗಿನಂತಿವೆ:- 


ಈ ಸರಣಿ ಬ್ಯಾಕೇಜ್‌ಗಳ 
ನಿರ್ಮಾಣದಿಂದ ಒಟ್ಟು ಎಷ್ಟು 
ಎಕರೆ ಪ್ರದೇಶಕ್ಕೆ ನೀರಾವರಿ 
ಸೌಲಭ್ಯ ಕಲ್ಪಿಸಲಾಗಿದೆ; 
(ಸ್ಪಷ್ಟವಾದ ವಿವರ 
ನೀಡುವುದು) 


ನಿರ್ಮಾಣದ ಪೂರ್ಣ ನೀರಾವರಿ: 
ಕ್ರ ಮೆಚ್ಚ ಒಳಪಡುವ ಕ್ಷೇತ್ರ 
pd ಯೋಜನೆ ಹೆಸರು ಗುತ್ತಿಗೆದಾರರ ಹೆಸರು (ರೂಸೋಟಿಗಳ ಗೊಂಡ (ಹಂಗಾ! ರು" 
ಲ್ಲ) ಮುಂಗಾರು) ಎಕರೆ) 
pe 
I ಜೀರಗಿಹಾಳೆ ಬ್ರಿಡ್ಜ್‌ [ಶ್ರೀ. ಪ್ರಭಾಕರ್‌ , 57.84 2014 4,892.67 
ಕಂ ಬ್ಯಾರೇಜ್‌ ಹೈದರಾಬಾದ್‌. 


ೇಶ್ವರ ಬ್ರಿಡ್ಜ್‌ 4,892.67 


2 | ಕಂ ಬ್ಯಾರೇಜ್‌ ಕನ್‌ಸ್ಪಕ್ಷನ್ಸ್‌ ಲಿ 50.73 2012 
ಬೆಂಗಳೂರು. 
8 ಹಾಲಹ್ಕಿ ಬ್ರಿಡ್ಜ್‌ ₹೦1 ಕ್ರೀ. ಎಸ್‌ಎಂ 16,635.00 
3 ಆನಂದ್‌, 104,27 2013 


4,892.67 
31,313 } 


31,313.00 ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಲಿಸಲಾಗಿರುತ್ತದೆ. ಬ್ಯಾರೇಜ್‌ನಲ್ಲಿನ ನೀರಿನ 
ಸಂಗ್ರಹಣೆಯಿಂದ ಭೂಮಿಯಲ್ಲಿ ಅಂತರ್ಜಲ ನೀರಿನ ಮಟ್ಟದ ಪ್ರಮಾಣ ಏರಿಕೆಯಾಗಿರುತ್ತದೆ ಮತ್ತು 
ಸುತ್ತಮುತ್ತಲಿನ ನಗರ, ಪಟ್ಟಣ ಮತ್ತು ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆಯನ್ನು 
ಕಲ್ಪಿಸಲಾಗಿದೆ. ಸದರಿ ಬ್ಯಾರೇಜುಗಳಲ್ಲಿನ ನೀರಿನ ಸಂಗ್ರಹಣೆಯಿಂದ ರೈತರು ಸ್ಥತ: ನೀರನ್ನು ಎತ್ತಿ 
ಉಪಯೋಗಿಸುವುದಾಗಿದ್ದು, ಅದರಂತೆ ರೈತರು ಉಪಯೋಗಿಸಿಕೊಳ್ಳುತ್ತಿರುತ್ತಾರೆ. 


Ee 


ಹಾಗಿದ್ದಲ್ಲಿ." ನೂರಾರು 
ಕೋಟಿ ರೂಪಾಯಿ ವೆಚ್ಚ 


ಮಾಡಿ ನಿರ್ಮಾಣ 
ಮಾಡಲಾದ ಯೋಜನೆಯಲ್ಲಿ 
ಅಕ್ರಮ ಮತ್ತು 


ಲೋಪದೋಷಗಳು 

ಉಂಟಾಗಲು ಕಾರಣವೇನು; 
ಇದಕ್ಕೆ ಕಾರಣರಾದವರುಗಳ 
ವಿರುದ್ಧ ಸರ್ಕಾರ ಯಾವ 


ಕ್ರಮ ' ಕೈಗೊಳ್ಳಲಾಗಿದೆ? 


(ಸಂಪೂರ್ಣ ಮಾಹಿತಿ 
ನೀಡುವುದು) 


ಉತ್ತರ } 
ಬೀದರ ಜಲ್ಲೆಯ, `ಚಂದಾಪೊರೆ'`' ಹಾಲಹಳ್ಳಿ ಜೀರಗಿಹಾಳ ಮತ್ತು ಮಾಣಿೇಶ್ವರ `'ಬ್ರಿಡ್ಜ್‌' ಕಂ 
ಬ್ಯಾರೇಜ್‌ನ ಗೇಟುಗಳು 2016 ನೇ ಸಾಲಿನಲ್ಲಿ ಬೃಹತ್‌ ಪ್ರಮಾಣದ ಪ್ರವಾಹದಿಂದ ಕೆಲವು ಗೇಟುಗಳು 
ಹಾನಿಗೊಳಗಾಗಿದ್ದು, ಹಾನಿಗೊಳಗಾಗಿದ್ದ ಗೇಟುಗಳನ್ನು 2017 ನೇ ಸಾಲಿನಲ್ಲಿ ಮೂಲ 
ಗುತ್ತಿಗೆದಾರರಿಂದ. ನಿಗಮಕ್ಕೆ ಯಾವುದೇ ಹೆಚ್ಚಿನ ಆರ್ಥಿಕ ಹೊರೆ ಇಲ್ಲದೇ ದುರಸ್ತಿಯನ್ನು ಕೈಗೊಂಡು 
ಪೂರ್ಣಗೊಳಿಸಲಾಗಿದೆ. ಸದರಿ ಬ್ಯಾರೇಜುಗಳಿಗೆ ಅಳವಡಿಸಲಾದ ಗೋಡಬೋಲೆ ಗೇಟುಗಳು 
ಸಮರ್ಪಕವಾಗಿ ಉದ್ದೇಶಿಸಿದಂತೆ ಕಾರ್ಯನಿರ್ವಹಿಸುತ್ತಿರುವುದರಿಂದ ಗುತ್ತಿಗೆದಾರರು ಮತ್ತು 
ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡಿರುವುದಿಲ್ಲ. 


ಸಂಖ್ಯೆಜಸಂಇ 136 ಎಂಎಲ್‌ಎ 


2021 " Ae 
(ಗೋವಿರದ' ಮ 


ಜಲಸಂಪನ್ಮೂಲ ಸಚಿವರು. 


